ಕರ್ನಾಟಕ ವಿಧಾನ ಪರಿಷತು 


3 ಉತ್ತರಿಸಬೇಕಾದ ದಿನಾಂಕ 
4 ಉತ್ತರಿಸುವ ಸಚಿವರು 


5 


667 


ಶೀ. ಎನ್‌ ಎಸ್‌ ಬೋಸ್‌ ರಾಜು (ವಿಧಾನಸಭೆಯಿಂದ 
ಚುನಾಯಿತರಾದವರು) 
19.02.2018 


ಮಾನ್ಯ ಯೋಜನೆ, ಸಾಂಖ್ಯಿಕ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು 


ಪ್ರಶ್ನೆ 


p 


ಪರ 


ಅ) 


'| ನೀಡಿರುವ. 


2013-14ನೇ ಸಾಲಿನಿಂದ ಹೈದ್ರಾದಾದ್‌- 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 
ವತಿಯಿಂದ ಇಲ್ಲಿಯವರೆಗೂ ಆರು ಜಿಲ್ಲೆಗಳಿಗೆ 
ಅನುದಾನ 
ಕೈಗೆತ್ತಿಕೊಂಡಿರುವ ಕಾಮಗಾರಿಗಳು ಎಷ್ಟು; 


ಷು. 
ಎಷ್ಟು; 


CEST SER ಹೈದ್ರಾಬಾದ್‌ ನರ್ನಾಟ್‌ ಪ್ರಡತ 
ಅಭಿವೃದ್ಧಿ ಮಂಡಲಿ: ವತಿಯಿಂದ ದಿನಾಂಕ 15.02.2018ರ ವರೆಗೆ 
ಆರು ಜಿಲ್ಲೆಗಳಿಗೆ ಒಟ್ಟು ಮಂಜೂರು ಮಾಡಲಾಗಿರುವ "13327 
ಕಾಮಗಾರಿಗಳನ್ನು ನ್ನು ಅನುಷ್ಠಾ ನಿನಗೊಳಿಸುವ' ಸಲುವಾಗಿ ಒಟ್ಟು ರೂ. 
4240.36 ಕೋಟಿ ಆ ಅನುದಾನವನ್ನು ಹಲ್ನಚಿಕೆ ಮಾಡಲಾಗಿರುತ್ತದೆ. 


ಆ) 


2017-8” 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 
ವತಿಯಿಂದ ಮ್ಯಾಕ್ರೋ (Macro) 
ಯೋಜನೆಯಲ್ಲಿ ಆರು ಜಿಲ್ಲೆಗಳಿಗೆ ನೀಡಿರುವ 
ಅನುದಾನ '. "ಎಷ್ಟು ಈ ಯೋಜನೆಯಲ್ಲಿ 
ರಾಯಚೂರು ಜಿಲ್ಲೆಗೆ ಮಂಜೂರಾದ 
ಅನುದಾನ ಎಷ್ಟು? (ವಿವರ ನೀಡುವುದು) 


ಸಾಕನಕ್ಷ ಹೈದ್ರವಾದ್‌- 


2017-18 ನೇ ಸಾಲಿನಲ್ಲಿ" ಹೈದ್ರಾದಾದ-ಕರ್ನಾಷ್‌ ಪ್ರದ 
ಅಭಿವೃದ್ಧಿ ಮಂಡಲಿ ವತಿಯಿಂದ ಮ್ಯಾಕ್ರೋ ಯೋಜನೆಯಲ್ಲಿ ಆರು 
ಜಿಲ್ಲೆಗಳಿಗೆ 1145 ಕಾಮಗಾರಿಗಳನ್ನು ಅನುಷ್ಠಾನಿಸಲು ಒಟ್ಟು ರೂ. 
669.34 ಕೋಟಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದ್ದು, ಈ 
ಪೈಕಿ ರಾಯಚೂರು ಜಿಲ್ಲೆಗೆ” 265 ಕಾಮಗಾರಿಗಳನ್ನು" 
ಅನುಷ್ಠಾ ಷ್ಲಾನಿಸಲು ಒಟ್ಟು ರೂ.' 118.83 ಕೋಟಿಗಳನ್ನು ಹಂಚಿಕ 
ಮಾಡಲಾಗಿರುತ್ತದೆ. 


ಯೋಜ 33 ಹೈಕವಿ 2018 


AN Lo FN, 
ಯೋಜನೆ, ಸಾಂಖ್ಯಿಕ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು 


ಕರ್ನಾಟಕ ಸರ್ಕಾರ 


ಸಂಖ್ಯೆಯೋಇ 32 ಹೈಕವಿ 2018 4 p ಕರ್ನಾಟಕ ಸರ್ಕಾರದ ಸಚಿವಾಲಯ 
ಯೋಜನಾ ಇಲಾಖೆ, ಬಹುಮಹಡಿ ಕಟ್ಟಡ, 


ಬೆಂಗಳೂರು, ದಿನಾಂಕ: 17.02.2018 
ಇವರಿಂದ 


ಸರ್ಕಾರದ ಅಪರ ಮುಖ್ಯಕಾರ್ಯದರ್ಶಿಗಳು, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ' ಇಲಾಖೆ, ಬಹುಮಹಡಿ "ಕಟ್ಟಡ, 
ಬೆಂಗಳೂರು. 


ಇವರಿಗೆ, 

ಕಾರ್ಯದರ್ಶಿಗಳು 

ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ' ಅಭಿವೃದ್ಧಿ ಮಂಡಲಿ 
ಭಿವೃದ್ಧಿ ಭವನ, 

ಐವಾನ-ಎ-ಶಾಹಿ 

ಕಲಬುರಗಿ-585102. 


ಮಾನ್ಯರೆ, 
ಶಿ + 
Qa: Establishment of.Centre of Excellence for Automotive and 


Infrastructure in kalaburagi. 


ಉಲ್ಲೇಖ : ಸರ್ಕಾರದ ಉಪ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ: ಇವರ ಅನಧಿಕೃತ್ನ ಟಿಪ್ಪಣಿ ಸಂಖ್ಯೆ:ಐಟಿಡಿ 05 
ಎಡಿಎಂ 2018, ದಿನಾಂಕ 12.02.2018 (ಪ್ರತಿ ಲಗತಿಸಿದು. 


ಉಲ್ಲೇಖಿತ ಟಿಪ್ಪಣಿಯಲ್ಲಿ ಕಲಬುರಗಿಯಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಲಿಯ ವತಿಯಿಂದ 
Dassault Systems ಸಹಯೋಗದೊಂದಿಗೆ ಶೇಕಡಾ 10ರಷ್ಟು ಮಂಡಲಿಯ ಭಾಗ ರೂ.18.75 ಕೋಟಿ ಹಾಗೂ 
ಉಳಿದ ಶೇಕಡಾ 90ರಷ್ಟು Dassault Systems ಸಂಸ್ಥೆಯ ಭಾಗ ರೂ.153.28 ಕೋಟಿ ,ಒಟ್ಟು ರೂ.172.03 


ಕೋಟಿ ವೆಚ್ಚದಲ್ಲಿ ಕಲಬುರಗಿಯಲ್ಲಿ Centre of Excellence for Automotive & Infrastructure - ನ್ನು 
ಸ್ಥಾಪಿಸಲು ಪ್ರಸ್ತಾಪಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಈ ಕೆಳಕಂಡ ಅಂಶಗಳಿಗೆ .ಮಾಹಿತಿಯನ್ನು ಒದಗಿಸುವಂತೆ ಕೋರಲು 


1, ಮಂಡಲಿಯು ಪ್ರಸ್ತಾವನೆಯ ಮೂಲ ಪ್ರತಿಯೊಂದಿಗೆ ಮಂಜೂರಾತಿ ಆದೇಶ ಕೋರಿ ಸರ್ಕಾರಕ್ಕೆ 
ಸಲ್ಲಿಸುವುದು. 

2.. ಪ್ರಸ್ತಾಪಿತ ಕಾರ್ಯಕ್ರಮದಲ್ಲಿ ಕೈಗೊಳ್ಳಲು ಯೋಜಿಸಿರುವ ಕಾರ್ಯಕ್ರಮವಾರು ವಿವರಗಳನ್ನೊಳಗೊಂಡ 
ಯೋಜನಾ" ವರದಿಯನ್ನು ಸಲ್ಲಿಸುವುದರ ಜೊತೆಗೆ ಸದರಿ ಕಾರ್ಯಕ್ರಮದಿಂದ/ಯೋಜನೆಯಿಂದ 
ನೀರೀಕ್ಷಿಸುವ ಫಲಿತಾಂಶಗಳೆ ವಿವರಗಳನ್ನು ನೀಡುವುದು. 

3. 2017- “ise ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಯು ಮಂಜೂರಾಗಿರುವ 
ಮಾಹಿತಿಯನ್ನು ಒದಗಿಸುವುದು. 


